ಕರ್ನಾಟಕ ವಿಧಾನ ಪರಿಷತ್ತು 


pe) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


232 +235 


ಸದಸ್ಯರ ಹೆಸರು... 


ಶ್ರೀ ಬಿಕೆ.ಹರಿಪ್ರಸಾದ್‌ ೩ ಅಲನ ಸಟಖೂಕಳೆ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದನಾಂಕ 


22.09.2020. 


ಉತ್ತರಿಸುವ ಸಚಿವರು ಗಣಿ ಮತ್ತು ಭೊವಿಜ್ಞಾನ ಸಚಿವರು 
ಶ್ರ. ಪ್ರಶೆ ಉತ್ತರ 
ಸಂ. Cad 
(ಅ) | ರಾಜ್ಯದಲ್ಲಿ ಎಷ್ಟು . ಮರಳು| | ರಾಜ್ಯದಲ್ಲಿ ಮರಳು ಗುತ್ತಿಗೆ / ಲೈಸನ್ಸ್‌ ಪಡೆದ ಗುತ್ತಿಗೆದಾರರು 
ಒಟ್ಟು 320 ಮರಳು ಸಂಗ್ರಹಣಾ ಕೇಂದ್ರಗಳನ್ನು (Stock 


ಕೇಂದ್ರಗಳನ್ನು ತೆರೆಯಲಾಗಿದೆ. 


Yards) ಸ್ಲಾಪಿಸಿರುತ್ತಾರೆ. 


(ಆ) | 2019-20ನೇ ಸಾಲಿನಲ್ಲಿ ರಾಜ್ಯದಲ್ಲಿ 
” | ಎಷ್ಟು ಮರಳು ಸಾಗಣಿಕೆ 
ಮಾಡಲಾಗಿದೆ. .. 


2019-20ನೇ ಸಾಲಿನಲ್ಲಿ ಒಟ್ಟು 43.02 ಲಕ ಪ್ರ ವಧ OS 


ಮರಳನ್ನು ರಾಜ್ಯದ ಸಾರ್ವಜನಿಕ ಹಾಗೂ ಸರ್ಕಾರಿ 


ಕಾಮಗಾರಿಗಳಿಗೆ ಪೂರೈಸಲಾಗಿರುತ್ತದೆ. 


(ಇ) | ಈ ಮರಳು ಕೇಂದ್ರಗಳಿಂದ ಆಯಾ 
ಜಿಲ್ಲೆಗಳ ಸರ್ಕಾರಿ ಕಾಮಗಾರಿಗಳಿಗೆ 
ಎಷ್ಟು ಮರಳು ಬಳಸಲಾಗಿದೆ. 


2019-2020 ನೇ ಸಾಲ್ಲಿನಲ್ಲಿ ಸದರಿ ಸ್ಕಾಕ್‌ ಯಾರ್ಡ 
ಗಳಿಂದ 3,30,518 ಮೆಟ್ರಿಕ್‌ ಟನ್‌ ಮರಳು ರಾಜ್ಯದ ಸರ್ಕಾರಿ 
ಕಾಮಗಾರಿಗಳ 'ಪೂರೈಕೆಯಾಗಿರುತ್ತದೆ. ಜಿಲ್ಲಾವಾರು ಸರ್ಕಾರಿ, 


ಕಾಮಗಾರಿಗಳಿಗೆ ಪೂರೈಕೆಯಾದ ಮರಳಿನ ಪ್ರಮಾಣ ವಿವರಗಳು | 


ಅನುಬಂಧ-1 ರಲ್ಲಿ ಲಗತ್ತಿಸಿದೆ. 


(ಈ) | 2019-20ನೇ ಸಾಲಿನಲ್ಲಿ ಎಷ್ಟು 
"ರಾಜಧನ ಸಂಗ್ರಹಿಸಲಾಗಿದೆ. (ವಿವರ 
ಒದಗಿಸುವುದು.) ' 


2019-20ನೇ ಸಾಲಿನಲ್ಲಿ 43.02 ಲಕ್ಷ ಮೆ.ಟನ್‌ 


& 
iY 
ಪ 
೩ 
tu 
[ol 
4 
©L 
[ಈ 

A 
2 
ಪ 
3) 
[© 
cle 
aA 
FAN 
pd 
3 
EL 
“qy 
et 
[4 
CIC 
9 
೫ 
[0] 


ಸರ್ಕಾರಿ ಕಾಮಗಾರಿಗಳಿಗೆ ಪೂರೈಸಲಾಗಿರುತ್ತದೆ. ಸದರಿ ಮರಳು 


ವಿಲೇವಾರಿಯಿಂದ ಒಟ್ಟು ರೂ.153.65 ಕೋಟಿ ರಾಜಧನ 
ಮತ್ತು ಹೆಚ್ಚುವರಿ ನಿಯತಕಾಲಿಕ ಮೊತ್ತ ಹಾಗೂ ರೂ. 2.51 


ಕೋಟಿ DF ಶುಲ್ಕವು ಸಂಗ್ರಹವಾಗಿರುತ್ತದೆ. ಜಿಲ್ಲಾವಾರು 


, ಸಂಖ್ಯೆ ಸಿಐ 457 ಎಂಎಂಎನ್‌ 2020 


% 
ಸ್‌ pn 


ಅನುಬಂಧ-1 


ಮರಳು ಗುತ್ತಿಗೆ ಪ್ರದೇಶಗಳು / ಮರಳು ಸ್ಟಾಕ್‌ ಯಾರ್ಡ್‌ ಗಳಿಂದ ಜಿಲ್ಲೆಯ ಸರ್ಕಾರಿ 


ರೈಸಲಾದ ಮರಳಿನ ಪ್ರಮಾಣದ ವಿವರಗಳು. 
d 9) 


ಕಾಮಗಾರಿಗಳಿಗೆ 
2019-20 
B 
ಸದರಿ ಸ್ಟಾಕ್‌ ಯಾರ್ಡ್‌ ನಿಂದ 
ಸ್ಥಾಪಿಸಲಾಗಿರುವ 
| ಸರ್ಕಾರಿ ಕಾಮಗಾರಿಗಳಿಗೆ | 
ಕ್ರ. ಸಂ. ಜಿಲ್ಲೆ ಸ್ಮಾಕ್‌ ಯಾರ್ಡ್‌ ಗಳ ಮ 
NR ಪೂರೈಕೆಯಾಗಿರುವ ಮರಳಿನ 
iu ಪ್ರಮಾಣ (ಮೆ.ಟನ್‌. ಗಳಲ್ಲಿ) 

1 ಕಲಬುರಗಿ 10 317716 
2 |ಯಾದಗಿರಿ 4 0 
r 3 ರಾಯಚೂರು 31 12646 
4 ಬಾಗಲಕೋಟೆ 42 0 
5 ಬಳ್ಳಾರಿ (ಹೊಸಪೇಟೆ) 15 38752 
6 [ಕೊಪ್ಪಳ 8 75424 
i 7 [ಜೆಳಗಾವಿ 13 0 
| 8 [non 38| 41677 
9 ಹಾವೇರಿ 24 3964 
10 |ಉತ್ತರ ಕನ್ನಡ I 4} 1912| 
| 11 ದಾವಣಗೆರೆ 16 1085 
12 [ಚಿತ್ರದುರ್ಗ 24 24250 
13 [ಶಿವಮೊಗ್ಗ 31 15079 
14 ಚಿಕ್ಕಮಗಳೂರು 3 17040 
15 |ಹಾಸನ 23 0 
16 [ಚಾಮರಾಜನಗರ 1 0 
17 [ಕೊಡಗು 17 0 
18 |ಉಡುಪ 1 204 
19 [ದಕ್ಷಿಣ ಕನ್ನಡ 18 769 
ಒಟ್ಟು 320 330518 


CX NCA MorAN 


ಇಂ 


if ಅನುಬಂಧ-2 
SE of Royalty, AAPP & DMF Amount Collected from Sand Mining in 
the State 
during the year 2019-20 (April-19 to March-2020) 
£ Absiract f 
ವರರ Total Royalty, SI 
hs Districts Production Royalty | A DME Rate ABP SNE 
(in MT) _ 
(Rs. in lakhs) 
{ ರನ 
1 2 3 | 4 5 6 7 
1 |Davangere 133253.00 79.95 877.92 7.99 965.86 
2 Clihindutas 313450.00[ 188.07 1165.78 18.81 1372.66 
3 IShivamogga 130172.00 78.1) 835.82 7.81 921.74 
4 [Mandya 241.00 0.15 0.07 0.01 0.23 
5 |Chamarajnagar 22338.00 13:40 135.70 1.34 150.44 
6 144190.00 86.51 756.69 8.65 851.85 
7 [Dakshin kannada 502299.00 301.38 206.40 24.92 532.70 
8 [Udupi ಗಾ 253.85 178.15| 25.38 457.38] 
9 [Kodagu 11436.00 6.86 71.65| 0.69 79.231 
10 Chikkamagaluru 69021.00 41.41 529.72 4.14 575.27} 
1 iKalburgi 60338.00 36.20 21.89 3.62 61.71 
2 [Raichur 306412.00 183.85 1976.84 18.38 2179.07 
3 Bellary (Hospete) | ETO 265.00 242827] 26.50 2719.77 
4 |Yadgir 173308.00 103.98] 1050.25 10.40 1164.63 
5 {Koppal 124643.00 74.79 56.68 7.35 138.82 
6 | Belgaum 78321.00 47.00 ನ್‌ 4.69 351.99 
7 |Vijayapur 5417.00 3.25 1.62 0.32 5.19 
8 [Gadag 469620.00 281.77 1166.15 28.18 1476.10 
© Haveri 128208.00| 76.92 799.04 7.69 883.05) 
20 [Bagalkote 637385.00 382.43 sl 38.24] 631.09 
21 Uttara Kannada 127435.00 60.40 30.20 6.04 96.64 
Total 4302231.00 2565.28] 12799.59 251.151 15616.02| 


